ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಅನಿವಾಸಿ ಭಾರತೀಯರ ಬಗ್ಗೆ 


ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಠಳೀಯ ಸಂಸ್ಥೆಗಳ ಕ್ಲೇತು :- 
1308 (1550) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯ ಮೂಲದ (ಅನಿವಾಸಿ ಕನ್ನಡಿಗರು) ಎಷ್ಟು ಜನರು ಬೇರೆ ದೇಶಗಳಲ್ಲಿ ವಾಸವಾಗಿದ್ಮಾದೆ ; 
(ವಿವರ ನೀಡುವುದು) 


(ಆ) ರಾಜ್ಯ ಹೊರತಂದಿರುವ ಅನಿವಾಸಿ ಭಾರತೀಯ ನೀತಿ ಅನುಷ್ಠಾನದ ಪ್ರಗತಿಯ ವಿವರ ನೀಡುವುದು; 


(ಇ) ಅನಿವಾಸಿ ಕನ್ನಡಿಗರ ಸಂಸ್ಥೆಗಳಿಗೆ ಕಳೆದ ಎರಡು ವರ್ಷಗಳಲ್ಲಿ ಸಹಾಯಧನ ನೀಡಿರುವ ವಿವರ 
ನೀಡುವುದು; 


(ಈ) ಅನಿವಾಸಿ ಕನ್ನಡಿಗರ ಕೇಮಾಭಿವೃದ್ಧಿಗೆ ಯಾವ ಕ್ರಮವನ್ನು ಕೈಗೊಳ್ಳಲಾಗುತಿ ? (ವಿವರ 
ನೀಡುವುದು) 


